ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 174(230) 

ಸದಸ್ಯರ ಹೆಸರು :  ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ 
ಕ್ನೇತು 

ಉತ್ತರಿಸಬೇಕಾದ ದಿನಾಂಕ : 14-12-2021 

ಉತ್ತರಿಸುವ ಸಚಿವರು : ನಗರಾಭಿವೃದ್ಧಿ ಸಚಿವರು 


ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರಾಯೋಜಿತವಾದ 
ಸ್ಮಾರ್ಟ್‌ ಸಿಟಿ ಯೋಜನೆಯು 2015-16 ರ ಸಾಲಿನಲ್ಲಿ 
ಪ್ರಾರಂಭವಾಗಿದ್ದು, ರಾಜ್ಯದ 7 ಮಹಾನಗರ ಪಾಲಿಕೆಗಳಾದ 
ಬೆಳಗಾವಿ, ದಾವಣಗೆರೆ, ಹುಬ್ಮಳ್ಳಿ-ಧಾರವಾಡ, ಮಂಗಳೂರು, 


ರಾಜ್ಯದ ಯಾವ ಯಾವ 
ನಗರ ಪಾಲಿಕೆ ನಗರ 
ಸಭೆಗಳು ಸ್ಮಾರ್ಟ್‌ ಸಿಟಿ 
ಯೋಜನೆಗೆ ಒಳಪಟ್ಟಿವೆ; 


(ಸಂಪೂರ್ಣ ಶಿವಮೊಗ್ಗ, ತುಮಕೂರು ಮತ್ತು ಬೆಂಗಳೂರು ನಗರಗಳು 
ವಿವರಗಳನ್ನು ಆಯ್ಕೆಯಾಗಿರುತ್ತವೆ. ಆದರೆ ಯಾವುದೇ ನಗರ ಸಭೆಯು 
ನೀಡುವುದು) ಯೋಜನೆಯಲ್ಲಿ ಆಯ್ಕೆಯಾಗಿರುವುದಿಲ್ಲ. 


ಕೇಂದ್ರ ಸರ್ಕಾರವು ಅಭಿಯಾನದ ಮಾರ್ಗಸೂಚಿಯಲ್ಲಿ 


ಸ್ಮಾರ್ಟ್‌ ಸಿಟಿ ಯೋಜನೆ 
ನಗರದ ಮೂಲಭೂತ ಸೌಕರ್ಯ ಹಾಗೂ ಡಿಜಿಟಲೀಕರಣ 


ಅಡಿಯಲ್ಲಿ ಯಾವ ಯಾವ 


ಕಾಮಗಾರಿಗಳನ್ನು ವ್ಯವಸ್ಥೆ ಅಭಿವೃದ್ಧಿಗೆ ಪೂರಕವಾಗಿ ಕೈಗೊಳ್ಳಬಹುದಾದ 
ಕೈಗೊಳ್ಳಬೇಕೆಂದು ಪ್ರಮುಖ ವರ್ಗಗಳನ್ನು ಸೂಚಿಸಿದ್ದು, ಅದರಂತೆ ಆಯ್ಕೆಯಾದ 7 
ಸರ್ಕಾರ ನಗರಗಳು ಈ ಕೆಳಕಂಡ ವರ್ಗಕ್ಕೆ ಸೇರಿರುವ ಕಾಮಗಾರಿಗಳನ್ನು 
ಮಾನದಂಡವನ್ನು ಅನುಷ್ಠಾನಗೊಳಿಸುತ್ತಿವೆ. 

ವಿಧಿಸಿದೆ; (ವಿವರ 


ನೀರು ಸರಬರಾಜು, ವಿದ್ಯುಚ್ನಕ್ತಿ ಸಂಪರ್ಕ ವ್ಯವಸ್ಥೆ, 
ನೈರ್ಮಲ್ಯ ಹಾಗೂ ಘನತ್ಯಾಜ್ಯ ನಿರ್ವಹಣೆ, ಸಾರ್ವಜನಿಕ 
ಸಾರಿಗೆ, ಕೈಗೆಟಕುವ ದರದಲ್ಲಿ ವಸತಿ, ಮಾಹಿತಿ ತಂತ್ರಜ್ಞಾನ 
ಮತ್ತು ಡಿಜಿಟಲಿಕರಣ ಮೂಲಕ ಸಾರ್ವಜನಿಕ ಸೇವೆ 
ಒದಗಿಸುವುದು, ಇ-ಆಡಳಿತ, ಸುಸ್ಥಿರ ಪರಿಸರ, ಸಾರ್ವಜನಿಕರ 
ಸುರಕ್ಷತೆ, ಆರೋಗ್ಯ ಮತ್ತು ಶಿಕ್ಷಣ. 


ಯೋಜನೆಯ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರವು 
ಹೊರಡಿಸಿರುವ ಮಾರ್ಗಸೂಚಿಯ ಉದೃತ ಪುಟದ ಪ್ರತಿಯನ್ನು 
"'ಅನಮುಬಂಧ-1 ರಲ್ಲಿ” ನೀಡಿದೆ. 

ಶೈಕ್ಷಣಿಕ ಪ್ರಗತಿಗಾಗಿ ತುಮಕೂರು ಹಾಗೂ ದಾವಣಗೆರೆ 
ನಗರಗಳಲ್ಲಿ ಸ್ಮಾರ್ಟ್‌ ಸಿಟಿ ಯೋಜನೆಯಡಿಯಲ್ಲಿ ಸ್ಮಾರ್ಟ್‌ ಕ್ಲಾಸ್‌ 
ರೂಮ್‌, ಶೈಕ್ಷಣಿಕ ಕೊಠಡಿಗಳ ನಿರ್ಮಾಣ ಹಾಗೂ ನವೀಕರಣ, 
ಡಿಜಿಟಲ್‌ ಲೈಬ್ರರಿ, ಮತ್ತು ಅಂಗನವಾಡಿ ಕೇಂದ್ರಗಳ ನಿರ್ಮಾಣ 
ಹಾಗೂ ನವೀಕರಣ ಹೀಗೆ ಹಲವಾರು ಕಾಮಗಾರಿಗಳನ್ನು 
ಹಮ್ಮಿಹೊಳ್ಳಲಾಗಿದೆ. 


ಶೈಕ್ಷಣಿಕ ಪ್ರಗತಿಗಾಗಿ ದಾವಣಗೆರೆ ನಗರದಲ್ಲಿ ೦8 
ಕಾಮಗಾರಿಗಳನ್ನು ಹಾಗೂ ತುಮಕೂರು ನಗರದಲ್ಲಿ 20 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 


ನಗರವಾರು ಕಾಮಗಾರಿಗಳ ವಿವರಗಳನ್ನು ಅನುಬಂಧ:-2 
ರಲ್ಲಿ ನೀಡಿದೆ. 


ನೀಡುವುದು) 


ತುಮಕೂರು, ದಾವಣಗೆರೆ 
ನಗರಗಳಲ್ಲಿ ಸ್ಮಾರ್ಟ್‌ ಸಿಟಿ 
ಯೋಜನೆಯಡಿಯಲ್ಲಿ 
ಶೈಕ್ಷಣಿಕ ಪ್ರಗತಿಗಾಗಿ 
ಕೈಗೊಂಡಿರುವ 
ಕಾಮಗಾರಿಗಳು ಯಾವುವು; 


ಇ) 


po ಬಿಡುಗಡೆ | ಶೈಕ್ಷಣಿಕ ಕಾಮಗಾರಿ/ ಯೋಜನೆಗಳಿಗೆ ದಾವಣಗೆರೆ ನಗರಡಲ್ಲಿ | 

| ರೂ.33.46 ಕೋಟಿ ಮೊತ್ತದಲ್ಲಿ 08 ಕಾಮಗಾರಿಗಳನ್ನು ಹಾಗೂ. 
| ಅನುದಾನ ಎಷ್ಟು | ತುಮಕೂರು ನಗರದಲ್ಲಿ ರೂ.56.96 ಕೋಟಿ ಮೊತ್ತದಲ್ಲಿ 20 
| (ಮಾಹಿತಿ ನೀಡುವುದು) Boccia ps ಕೈಗೊಳ್ಳಲಾಗಿದೆ. ಕಾಮಗಾರಿ/ಯೋಜನೆಯ 
| ವಿವರಗಳನ್ನು ಅ ಮಬಂಧ-2 ರಲ್ಲಿ ನೀಡಿದೆ. 


ಉ) | ಈ ಯೋಜನೆಯಡಿಯಲ್ಲಿ 
ಅವ್ಯವಹಾರ ಆಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ 
ಮಾಹಿತಿ ನೀಡುವುದು 


ಸಂಖ್ಯೆ:ನಅ*ಇ 207 ಸಿಎಸ್‌ಎಸ್‌ 2021 


ಈ  ಮೋಜನಯಡಿಯಲ್ಲಿ ಅವ್ಯವಹಾರ ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. | 


f pr 


ನಗರಾಭಿವೃದ್ಧಿ ಸಚಿವರು 
(ಬಿ.ಎ. ಬಸವರಾಜ) 
ನೆಗರಾಭಿವೃದ್ಧಿ ಸಜೆವರು 


1A 


2. 
2.1 


2.2 


23 


2.4 


Smart Cities Mission 


The Chaflenge of Urbanization 


Cities are engines of growth for the economy of every nation, including India. Nearly 31% of 
India's current population lives in urban areasand contributes 63% ofindia's GOP (Census 2011), 
With increasing urbanization, urban areas are expected to house 40% of India’s population and 
contribute 75% of India’s GDP by 2030. This requires comprehensive development of physical, 
institutional, social and economic infrastructure. All are important in improving the quality of 
life and attracting people and investments to the City, setting in motion a virtuous cycle of 
growth and development. Development of Smart Cities is a step in that direction. 


Whatis a‘smart city’ 


The first question is whalis meantby a'srnart city. Theansweris, there is nc universally accepted 
definition of a Smart City. Il means different things to different people, The conceptualisation 
of Simari City, therefore, varies from city io city and country to country, depending on the 
level of development, willingness to change and reform, resources and aspirations of the city 


residents, A Smart City would have a different connotation in india than, say, Europe. Even in 


India, there is no one way of defining a Smart City. 


Some definitional boundaries are required to guide cities in the Mission, In the imagination of 
any city dweller in India, the picture of a Smart City contains a wish list of infrastructure and 
services that describes his or her level of aspiration. To provide for the aspirations and needs 
of the citizens, urban planners idcally aim at developing the entire urban eco-system, which 
is represented by the four pillars of comprehensive development — institutional, physical, 
social and economic infrastructure, This can be a long term goa! and cities can work towards 
developing such comprehensive infrastructure incrementally, adding on layers of ‘smartness’ 


In the approach to the Smart Cities Mission, the objective is to promote cities that provide 
core infrastructure and give a decent quality of life to its citizens, a clean and sustainable 
environment.and application of ‘Smart’ Solutions. The focus is on sustainable and inclusive 
development and the idea is to look at compact areas, create a replicable model which wif! 
act like a light house to other aspiring cities. The Smart Cities Mission of the Government 
is a bold, new initiative, it is meant to set examples that can be replicated both within and 


outside the Smart City, catalysing the creation of similar Smart Cities in various regions and 
parts of the country. 


The cote infrastructure elements in a Smart City would include: 
|, adequate water supply, 


i, assured electricity supply, 


sanitation, including solid waste management, 


25 


ಸಃ 


iv. efficient urban mobility and public transport, 


Y. affordable housing, especially for the poor, 

vi. robust !T connectivity and digitalization, 

wi, gocd governance, especially e-Governance and citizen participation, 
iil, sustainable environment, 


ix. <afety and security of citizens, particularly women, children and the eiderly, and 
x. heaith and education. 


As far as Smart Solutions are concerned, an illustrative list is given below. This is not, however, 
an exhaustive list, and cities are free to add more applications. 


eR ಮೂನ ಅನ: ಭವಯ ) 


£-Scvarnence ond Cithen Semtces ಛು: Energy Management % 4 
ಕ್‌ \ 
{+ Public Information, Lrievance Fes ಈ & | 
Tlecironk Service Delive: Ke . 

© | ಣ್ಸ renewable Sources of Energy 

© Ctaen Engagement Brnergy Hhiciert & Green Buildings | 

{3 Citizens - City’s Eves and Ears I 
| {& Video Crime Monitoring urban obitity ನ 
| ಕ್ರಿ 
’ Weectoteaggemen 3 ams ರಾಗ | { 
{3 Wastero nergy & fuel &imefigens Vraffik Management \ 
[ 


$2 Waste to Compost 


 Gtragrated Muki-Modst Tarsport ! 
waste Water io be Treated 


Ce and Reduaion MHD Waste | 


2 p Others i 
§ Wt Mianageman 8 ಸ b 7 
| ' K $b ree Medicine & Tele Education X, 
| Oo ರಾ: f incubation /Yrade Faciiration Centers 
i $ Leakage identification, F eve vitiwe Maio 
| Bsri development Centers 
water Quality Monitoring ; 
\ | 


, the purpose of the Smart Cities Mission is to drive economic growth and improve 
e of people by enabling local ares development and hainessing technology. 
ಭೇ 


3 
iy tachnolory that Leads ta an outcemes Area-based deveionment will transform 


ಅತ (ನಂ ೩೧ರೆ ಅರೇ 


velon}, inctuding shims. into better planned ones. thereby 
X the whole Cit 


¢ 


areas tareenfiaid} will be deveioped around cities 


14 
15 


16 


17 


ಡಾ॥ ವೈ.ಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 174 (230) 
ಅನುಬಂಧ-2 


ತುಮಕೂರು ಸ್ನಾರ್ಟ್‌ ಸಿಟಿ ಲಿಮಿಟೆಡ್‌ ವತಿಯಿಂದ ಕೈಗೊಂಡಿರುವ ಶೈಕ್ಷ ಣಿಕ ಕಾಮಗಾರಿಗಳು 


“ತುಮಕೂರು ಮಹಾನಗರ ಪಾಲಿಕೆ ವಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳ ದುರಸ್ತಿ ಕಾಮಗಾರಿ” - 
(24 ಅಂಗನದಾಡಿ ಕೇಂದ್ರಗಳು) 


ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಡಿಜಿಟಲ್‌ ಕ್ಲಾಸ್‌ರೂಂಗಳ ಸ್ಥಾಪನೆಗೆ ಏಜೆನ್ಸಿಯ ಆಯ್ಕೆ, ಐಸಿಟಿ ಪ್ರಯೋಗಾಲಯ 
ಮತ್ತು ಭಾಷಾ ಲ್ಯಾಬ್‌ಗಳು 


ವಿವಿಧ ಸರ್ಕಾರಿ ಶಾಲೆ/ಸಾಲೇಜುಗಳಲ್ಲಿ 


ರಠವರಣದಲ್ಲಿ - ಸೂತನ ಹೆಚ್ಚುವರಿ ತರಗತಿ ಕೊಠಡಿಗಳ ನಿರಾಣ 


ಸರ್ಕಾರಿ ಎಂಪ್ರೆಸ್‌ ಕಾಲೇಜಿನೆ ಅವರಣದಲ್ಲಿ ಆಡಿಟೋರಿಯಂ, ಗಂಥಾಲಯ ನಿರ್ಮಾಣ 


“ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಅಂಗನವಾಡಿ ಕೇಂದ್ರಗಳ ನಿರ್ಮಾಣದ ಕಾಮಗಾರಿ - ಮೊದಲ ಹಂತ 
(08 ಅಂಗನವಾಡಿ ಕೇಂದ್ರಗಳು) 


ತುಮಕೂರು ದಿಬ್ಬೂರು ಮತ್ತು ಇನ್ನಿತರ ಸ್ಥಳಗಳಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಕಾಮಗಾರಿ - ಎರಡನೇ ಹಂತ (04 
ಅಂಗನವಾಡಿ ಕೇಂದ್ರಗಳು) 


ಪದವಿ-ಪೂರ್ವಕಾಲೇಜಿನ ಹಾಲಿ ಇರುವ ಕಟ್ಟಡದಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ 


| 18 [ore ಪದವಿಪೂರ್ವ ಕಾಲೇಜನ ನೂತನ ಕಟ್ಟಡಗಳಿಗೆ ಪೀಠೋಪಕರಣಗಳ ಸರಬರಾಜು ಮತ್ತು ಅಳವಡಿಕೆ ; ಪ್ರಗತಿಯಲ್ಲಿದೆ 


ಬಿಡ ನಿರ್ಮಾಣ - ಬಸಿನೆಸ್‌ « ಬೇಷನ್‌ ಸಂಟ ಪ್ರೆಗತಿಯಲ್ಲದೆ 


ಡಾ॥ ವೈ.ಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 174 (230) 
ಅನುಬಂಧ-2 


ದಾವಣಗೆರೆ ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ವತಿಯಿಂದ ಕೈಗೊಂಡಿರುವ ಶೈಕ್ಷಣಿಕ ಕಾಮಗಾರಿಗಳು 


ಪ್ರಗತಿಯ ವಿವರ 


1 ಮಾಗನಹಳ್ಲಿ ರಸೆ ಉರ್ದು ಶಾಜಿಯೆ ಅಭಿವೃದಿ 0.60 ಪೂರ್ಣಗೊಂಡಿದೆ 
¥ -— ೮ kd 
2 ಎ.ಬಿಡಿ ಬರಿಯಾದಲ್ಲಿನ ಸರ್ಕಾದಿ ಶಾಲಿಗಳ ಆಭಿವೃದ್ಧಿ 3.00 ಪ್ರಗತಿಯಲ್ಲಿದೆ 
ಗ ವ್ರ A ಪ 


5 
[33 
[91 
[UY 
© 
ಸ 
pL 
[o 
4 
4 
[3] 
[91 
8 
Zz 


ುಿ.ಬಿ.ಡಿ. ಟಿ ಇಂಜಿದಿಯರಿಂಗ್‌ ಕಾಲೇಜಿನಲ್ಲಿ ಸಂಶೋಧನೆ 


4. ದಾವಣಗೆರೆ ನಗರದಲ್ಲಿ ಸರ್ಕಾರಿ ಪೌಢ ಶಾಲೆ ಕಟ್ಟಡದ ಸುಧಾರಣೆಗಳು | 2.00 ಪ್ರಗತಿಯಲ್ಲಿದೆ 


5 ದಾವಣಗೆರೆ ನಗರದ ಉತ್ತರ ವಲಯದಲ್ಲಿ ಸರ್ಕಾರಿ ಶಾಲಾ ಕಟ್ಟಡೆಗಳ ಅಭಿವೃದ್ಧಿ 4.00 ಪ್ರಗತಿಯಲ್ಲಿದೆ 


ದಾವಣಗೆರೆ ನಗರದ ದಕ್ಷಿಣ ವಲಯದಲ್ಲಿ ಸರ್ಕಾರಿ ಶಾಲಾ ಕಟ್ಟಡಗಳ ಅಭಿವೃದ್ಧಿ 


ಲ್‌ ಫೆ 2 ತ 10.44 ಪೂರ್ಣಗೊಂಡಿದೆ 


% 4.92 ಪೂರ್ಣಗೊಂಡಿದೆ 


ಒಸಿಪ್ಟಿ 


